ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಿಕ ವಿಧಾನ ಪರಿಷತ್ತು 


1561 
ಉತ್ತರಿಸಬೇಕಾದ ದಿನಾಂಕ 24.09.2021 
ಸದಸ್ಯರ ಹೆಸರು ಶ್ರೀ ಬಿ.ಜಿ.ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ 
ಕ್ಷೇತ್ರದಿಂದ ಚುನಾಯಿತರಾದವರು) 
-  ಉತ್ತರಿಸುವಸಚಿವರು ಮಾನ್ಯ ರೇಷ್ಮೆ, ಯುವ ಸಬಲೀಕರಣ 
ಧಿ ಮತ್ತು ಕ್ರೀಡಾ ಸಚಿವರು. 
ಕಸ" ಪ್ರಶ್ನೆ. : . ಉತ್ತರ 
| ಅ | ಕರ್ನಾಟಕ' ರಾಜ್ಯ «,' ಕ್ರಿಕೆಟ್‌|. ನ 
ಅಸೋಸಿಯೇಷನ್‌ : "' ನವರು. ಬಂದಿದೆ. 
ಗುಲಬರ್ಗಾ “ವಿಶ್ವವಿದ್ಯಾಲಯದಲ್ಲಿ |. ಕ 
"1 ಅಂತಾರಾಷ್ಟ್ರೀಯ ಕ್ರಿಕೆಟ್‌ 
ಹ್ರೀಡಾಂಗಣ ನಿರ್ಮಾಣ ಮಾಡಲು 
ಪ್ರಸ್ತಾವನೆ ಸಲ್ಲಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೆಳ | ಕಲಬುರಗಿ ಜಿಲ್ಲಾಡಳೆತದಿಂದ ಕ್ರಿಕೆಟ್‌ 
ಸ ಕ್ರೀಡಾಂಗಣವನ್ನು ನಿರ್ಮಿಸಲು ಸೂಕ್ತ 
ಬಂದಿದ್ದಲ್ಲಿ ಸರ್ಕಾರದ ಮುಂದಿನ| ವಿವೇಶನವನ್ನು ಗುರುತಿಸಿದ ನಂತರ ಕರ್ನಾಟಕ 
ಕ್ರಮವೇನು (ವಿವರ ನೀಡುವುದು) | ರಾಜ್ಯ ಕ್ರಿಕೆಟ್‌ ಸಂಸ್ಥೆ ಮೂಲಕ ಕ್ರಿಕೆಟ್‌ 
| ಕ್ರೀಡಾಂಗಣ ನಿರ್ಮಾಣದ ಕುರಿತು ಸೂಕ್ತ ಕ್ರಮ 
ವಹಿಸಲಾಗುವುದು. 
ಆ) | ಗುಲಬರ್ಗಾ ವಿಶ್ಚವಿದ್ಯಾಲಯದಲ್ಲಿ | ಅಧ್ಯಕ್ಷರು, ಕಲ್ಯಾಣ-ಕರ್ನಾಟಕ ಅಭಿವೃದ್ಧಿ 
1 ಕರ್ನಾಟಿಕ ರಾಜ್ಯ ಕ್ರಿಕೆಟ್‌! ಮಂಡಳಿ ' "ಇವರಿಂದ ಕಲಬುರಗಿಯಲ್ಲಿ 
ಅಸೋಸಿಯೇಷನ್‌ ವತಿಯಿಂದ| ಅಂತಾರಾಷ್ಟಿಕಿಯ ಮಟ್ಟದ ಕ್ರಿಕೆಟ್‌ 
ಅಂತಾರಾಷ್ಟಿಕಿಯ ಕ್ರಿಕೆಟ್‌ | ಕ್ರೀಡಾಂಗಣವನ್ನು ವಿರ್ನಿಸಲ 20 ಎಕರೆ 
ಕ್ರೀಡಾಂಗಣ ನಿರ್ಮಾಣ ಮಾಡುವ! ನಿವೇಶನವನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್‌ 
ಪ್ರಸ್ತಾವನೆ. ಯಾವ ಹಂತದಲ್ಲಿ ಇದೆ? | ಸಂಸ್ಥೆಗೆ ಒದಗಿಸುವ ಕುರಿತು ಪ್ರಸಾವನೆ 
(ವಿವರ ನೀಡುವುದು) ಸಿನಿಕರಿಸಲಾಗಿದೆ. ಜಿಲ್ಲಾಡಳಿತವು ಸೂಕ್ತ 
ನಿವೇಶನವನ್ನು ಗುರುತಿಸಿದ ನಂತರ ಮುಂದಿನ 
ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. 
ಮೈಎಸ್‌ಡಿ!/ಇಬಿಬಿ/167/2021 ಸ 


a 
(ಡಾ. ನಾರಾಯಣಗೌಡ) 


ರೇಷ್ಮೆ, ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು. 


